\ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1292 
ಸದಸ್ಯರ. ಹೆಸರು ಶ್ರೀ ಅ.ದೇವೇಗೌಡ, (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 21.12.2018 
ಉತ್ತರಿಸುವ ಸಚಿವರು ಉಪ ಮುಖ್ಯಮಂತ್ರಿಗಳು. 
ಪ್ರಕ್ನೆ ಉತ್ತರ 


38 


ಬೆಂಗಳೊರು ನಗರದಲ್ಲಿ ಪಾರ್ಕಿಂಗ್‌ಗಾಗಿ ಮತ್ತು 


ನೋ-ಪಾರ್ಕಿಂಗ್‌ಗಾಗಿ ಫಲಕಗಳನ್ನು 
ಅಳವಡಿಸುವಲ್ಲಿ ಹೊಲೀಸ್‌ ಇಲಾಖಾ 
ವತಿಯಿಂದ ಯಾವ ಮಾನದಂಡವನ್ನು 
ಪಾಲಿಸಲಾಗುವುದು? ' 


. ವೈಜ್ಞಾನಿಕವಾಗಿ 


ಬೆಂಗಳೊರು ನಗರದಲ್ಲಿ `ಪಾರ್ಕಂಗ್‌ಗಾಗಿ ಮೆತ್ತು ನೊಪಾರ್ನರಗ್‌ಗಾಗಿ 


ಫಲಕಗಳನ್ನು ಅಳವಡಿಸುವಲ್ಲಿ ಪೊಲೀಸ್‌ ಇಲಾಖಾ ವತಿಯಿಂದ 

ಅನುಸರಿಸಲಾಗುವ ಮಾನದಂಡಗಳು ಈ ಕೆಳಕಂಡಂತಿವೆ. 
ನೋ-ಪಾರ್ಕಿಂಗ್‌ 

* ಯಾವುದೇ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಸದಾಕಾಲ 


ಕಂಡುಬರುತ್ತಿದ್ದು, ಸಾರ್ವಜನಿಕರು ವಾಹನಗಳ ನಿಲುಗಡೆಯನ್ನು 
ನಿಷೇಧಿಸುವ ಸಲಹೆ ಸೂಚನೆ/ದೂರುಗಳು ಪದೇ ಪದೇ ಬಂದಲ್ಲಿ 
ಅಥವಾ ಸುಗಮ ಸಂಚಾರ ನಿರ್ವಹಣೆಗೆ ಆ ರಸ್ತೆಯಲ್ಲಿ ಎಲ್ಲಾ 
ವಿದಧ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಬೇಕೆಂದು ಸ್ಥಳೀಯ 
ಸಂಚಾರ ಪೊಲೀಸ್‌ ಇನ್‌ಪೆಕ್ಸರ್‌ರವರು ಸಮುಚಿತ ಮಾರ್ಗದಲ್ಲಿ 
ಪ್ರಸ್ತಾವನೆಯನ್ನು ಸಲ್ಲಿಸಿದಲ್ಲಿ ಅದನ್ನು ಪರಿಶೀಲಿಸಿ ಅಗತ್ಯ ಮತ್ತು 
ಅನಿವಾರ್ಯವೆಂದು ಕಂಡುಬಂದಲ್ಲಿ ಅಂತಹ ರಸ್ತೆಯನ್ನು ನೋ- 
ಪಾರ್ಕಿಂಗ್‌ ಜೋನ್‌ ಆಗಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು. 


ರಸ್ತೆಯ ಧಾರಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನ 
ಪ್ರಮಾಣದ ವಾಹನಗಳ ಹರಿವು ಇದ್ದಾಗ(Capacity to Volume 
Ratio Exceeding 1) ಮತ್ತು ರಸ್ತೆಯ ಅಗಲ ಕಡಿಮೆ ಇದ್ದಾಗ 
ಸುಗಮ ಸಂಚಾರದ ದೃಷ್ಟಿಯಿಂದ ಅಂತಹ ರಸ್ತೆಯನ್ನು ನೋ- 
ಪಾರ್ಕಿಂಗ್‌ ರಸ್ತೆಯನ್ನಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು. 


೪ ಜೊತೆಗೆ ನೋ ಪಾರ್ಕಿಂಗ್‌ ಜಾಗವನ್ನು ತೀರ್ಮಾನಿಸುವಾಗ ಈ 


ಕೆಳಕಂಡ ಅಂಶಗಳನ್ನು ಗಮನಿಸಲಾಗುತ್ತದೆ. 

})) ರಸ್ತೆಯ ವಿಧ- ಆರ್ಟೀರಿಯಲ್‌, ಸಬ್‌ ಆರ್ಟೀರಿಯಲ್‌, 
ಕಲೆಕ್ಟರ್‌ ಸ್ಪೀಟ್‌ ಇತ್ಯಾದಿ. 

2) ರಸ್ಟೆಯ ಅಗಲ - 1 ಲೇನ್‌, 2ಲೇನ್‌, ವಿಭಜಿತ ಕ್ಯಾರಿಯೇಜ್‌ 
ವೇ ಇತ್ಯಾದಿ. 

3) ಓನ್‌ ಮೇ/ ಟೂ ವೇ ಸ್ಟೀಟ್ಸ್‌ 

4) ರಸ್ತೆಯ ಮೇಲಿನ ಟ್ರಾಫಿಕ್‌ ವಾಲ್ಕೂಮ್‌. 

5) ಪಾರ್ಕಿಂಗ್‌ ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಕಡಿಮೆಯಾಗು ರಸ್ತೆಯ ಜಾಗ. 

6) ಬಸ್‌ ನಿಲ್ದಾಣ ಮತ್ತು ಮೇಜರ್‌ ಜಂಕ್ಷನ್‌ಗಳಿಂದ ಇರುವ 
ದೂರ. 

7) ಪಾದಚಾರಿಗಳ ಸುರಕ್ಷತೆ. 


“| 


ho 
" 
# 


* ರಸ್ತೆಯ ಮೇಲೆ ಪಾರ್ಕಿಂಗ್‌ನ್ನು ರಸ್ತೆಯ ಧಾರಣಾ ಸಾಮರ್ಥ್ಯವು 20 


* ಇಐ.೮ಆರ್‌.ಸಿ. 


1. ಆರ್ಟೀರಿಯಲ್‌ — 50-60 ಮೀ 
2. ಸಬ್‌ ಆರ್ಟೀರಿಯಲ್‌ - 30-40 ಮೀ 
3. ಕಲೆಕ್ಟೀವ್‌ ಸೀಟ್‌ - 20-30 ಮೀ 
4. ಲೋಕಲ್‌ ಸ್ಟೀಟ್ಸ್‌ — 10-20 ಮೀ 
* ಪ್ಯಾರ್‌ಲಲ್‌ ಪಾರ್ಕಿ೦ಗ್‌ಗಿಂತ ಆಂಗ್ಯೂಲರ್‌ ಪಾರ್ಕಿಂಗ್‌ 
ನೀಡಲಾಗುತ್ತಿದೆ. ಇದರಿಂದ ಹೆಚ್ಚಿನ ವಾಹನಗಳನ್ನು ನಿಲ್ಲಿಸಲು 
ಸಾಧ್ಯವಾಗುತ್ತದೆ. 
*  ಐ.ಆರ್‌.ಸಿ.106ರ ಪ್ರಕಾರ ಆನ್‌ಸ್ಟೀಟ್‌ ಪಾರ್ಕಿಂಗನ್ನು 
ನಿರ್ಭಂದಿಸುವಾಗ ಸದರಿ ರಸ್ತೆಯು ಯಾವ ವಿನ್ಯಾಸದಲ್ಲಿ 


ಪಾರ್ಕಿಂಗ್‌ 


ರಿಂದ 25% ಗೂ ಹೆಚ್ಚಾಗಿದ್ದಲ್ಲಿ ನೀಡಲಾಗುವುದು. 


86-1983 ರ ಪ್ರಕಾರ ವಿವಿಧ ರೀಕಿಯ ರಸ್ತೆಗಳಿಗೆ 


ರೈಟ್‌ ಆಫ್‌ ವೇ ಈ ಕೆಳಕಂಡಂತೆ ಇರುತ್ತದೆ. 


ಮಾಡಲ್ಪಟ್ಟಿದೆ, ಎಷ್ಟು ಪ್ರಮಾಣದ ಸಂಚಾರವನ್ನು ಹೊಂದಿದೆ ಮತ್ತು 
ಯಾವ ಉದ್ದೇಶಕ್ಕಾಗಿ ಸದರಿ ರಸ್ತೆಯು ಬಳಕೆಯಾಗುತ್ತಿದೆ ಎಂಬ ಬಗ್ಗೆ 
ಕೂಲಂಕುಷವಾಗಿ ಪರಿಶೀಲಿಸಲಾಗುವುದು. 


ಆ) 


ಜಾ ಫಲಕಗಳನ್ನು ಅಳೆವಡಿಸುವಾಗ ನಗರದಲ್ಲಿನ 


ಸಾರಿಗೆ ದಟ್ಟಣೆ ಹಾಗೂ ನಗರದಲ್ಲಿನ 
ನಾಗರೀಕರು ತಮ್ಮ ವಾಹನಗಳಿಗೆ ರಸ್ತೆ ಬಳಕೆಗೆ 
ತೆರಿಗೆಯನ್ನು ಪಾವತಿಸಿದ್ದರೆ, ಪಾರ್ಕಿಂಗ್‌ 
ಮಾಡುವ ಸೌಲಭ್ಯವನ್ನು ಒದಗಿಸುವ 
ಜವಾಬ್ದಾರಿಯನ್ನು ಪರಿಗಣಿಸದಿರಲು 
ಕಾರಣವೇನು? 


* ಬೆಂಗಳೂರು ನಗರದಲ್ಲಿ ಸುಗಮ ಸಂಚಾರ ವ್ಯವಸ್ಥೆಯನ್ನು ಕಲ್ಲಿಸುವ 


* ಇನ್ನುಳಿದ ಆರ್ಟೀರಿಯಲ್‌ ಮತ್ತು ಸಬ್‌ಆರ್ಟೀರಿಯಲ್‌ ರಸ್ತೆಗಳಲ್ಲಿ 


ಮೂಲಕ ಸಂಚಾರ ದಟ್ಟಣೆಯನ್ನು ನೀಗಿಸಲು ತೆಗೆದುಕೊಳ್ಳಲಾದ 
ಕ್ರಮಗಳಲ್ಲಿ ವಾಹನಗಳ ನಿಲುಗಡೆ ನಿಷೇಧವೂ ಸಹ ಒಂದಾಗಿದೆ. ಈ 
ನಿಟ್ಟಿನಲ್ಲಿ ಪ್ರಮುಖ ರಸ್ತೆಗಳಾದ ಬಳ್ಳಾರಿ ರಸ್ತೆ, ಹಳೇ ಮದ್ರಾಸ್‌ ರಸ್ತೆ 
ಹಳೇ ಏರ್‌ಪೋರ್ಟ್‌ ರಸ್ತೆ, ಸರ್ಜಾಪುರ ರಸ್ತೆ ಹೊಸೂರು ರಸ್ತೆ, 
ಬನ್ನೇರುಘಟ್ಟ ರಸ್ತೆ. ಕನಕಪುರ ರಸ್ತೆ, ಮೈಸೂರು ರಸ್ತೆ, ಮಾಗಡಿ ರಸ್ತೆ 
ತುಮಕೂರು ರಸ್ತೆ ವೆಸ್ಟ್‌ ಆಫ್‌ ಕಾರ್ಡ್‌ ರಸ್ತೆ, ಹೊರವರ್ತುಲ 
ರಸ್ತೆಗಳಲ್ಲಿ ಆಯ್ದ ಬಹುತೇಕ ಭಾಗದ ರಸ್ಸೆಗಳಲ್ಲಿ ರಸ್ತೆಯ ಎರಡೂ 
ಕಡೆ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 


ವಾಹನಗಳ ನಿಲುಗಡೆಗೆ ವ್ಯವಸ್ಥೆಯನ್ನು ಈ ಕೆಳಕಂಡಂತೆ ಕಲ್ಪಿಸಲಾಗಿದೆ. 


ಕ್ರ ವಿನಿಧೆ ವಾಹನಗಳು ವಾಹನ 
ಸಂ ನಿಲುಗಡೆಗೆ ಕಲ್ಲಿಸಲಾದ 
ನಿಲ್ದಾಣಗಳ ಸಂಖ್ಯೆ 
| I ಆಟೋರಿಕ್ಷಾಗಳು 461 
2" [ದ್ವಿಚಕ್ರ ವಾಹನಗಳು 141 
3 ಲಘು ಮೋಟಾರು i q 
ವಾಹನಗಳು 
7ನ ಬಡ ದನಗಕ್ಟ" 
ವಾಹನ ನಿಲುಗಡೆಗೆ ವ್ಯವಸ್ಥೆ y 
(ದ್ದಿಚಕ್ರೆ ಮತ್ತು ಲಘು 57 
ಮೋಟಾರು ವಾಹನಗಳು 
ಸೇರಿ) 


[o 


ಪಃ 


ಸಾರ್ವಜನಿಕರ ಅನುಕೂಲತೆ, ವಾಹನದ ಸುಗಮ 


ಸಂಚಾರ, ಎರಡನ್ನು ಗಮನದಲ್ಲಿಟ್ಟುಕೊಂಡು 
ಯಾವ ರೀತಿ ಜಾರಿಗೆ ತರಲು ಕ್ಷಮ 
ಕೈಗೊಳ್ಳಲಾಗುವುದು? 


ಇ) | ಪಾರ್ಕಿಂಗ್‌ ಮತ್ತು ನೋ-ರಾರ್ಕಿಂಗ್‌ ೬ ಪಾರ್ಕಿಂಗ್‌ ಮತ್ತು ನೋ-ಪಾರ್ಕಿಂಗ್‌ ಫವಕಗಳನ್ನು ಅಳವಡಿಸುವ 
ಫಲಕಗಳನ್ನು ಅಳವಡಿಸುವಲ್ಲಿ ಯಾವುದೇ | ಯಾವುದೇ ಮಾನದಂಡವನ್ನು ಉಪಯೋಗಿಸದೆ * ಸಾರ್ವಜನಿಕರಿಗೆ 
ಮಾನದಂಡವನ್ನು ಉಪಯೋಗಿಸದೆ | ತೊಂದರೆಯನ್ನು ಉಂಟು ಮಾಡುವ ಪೊಲೀಸ್‌ ಅಧಿಕಾರಿಗಳ 
ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ವಿರುದ್ದ ಶಿಸ್ತು ಕಮ ಕೈಗೊಳಲಾಗುವುದು. 
ಮಾಡುತ್ತಿರುವ ಪೊಲೀಸ್‌ ಅಧಿಕಾರಿಗಳ ಮೇಲೆ a 
ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುವುದೇ; ಹಾಗೂ | * ಪಾರ್ಕಿಂಗ್‌ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ಸಾರ್ವಜನಿಕರ 
ಪಾರ್ಕಿಂಗ' ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ | ಅನುಕೂಲತೆ, ವಾಹನದ ' ಸುಗಮ" ಸಂಚಾರ, ಎರಡನ್ನು 


ಗಮನದಲ್ಲಿಟ್ಟುಕೊಂಡು ಪಾರ್ಕಿಂಗ್‌ ಸೌಲಭ್ಯದ ವ್ಯವಸ್ಥೆಯನ್ನು 
ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 


ಹೆಚ್‌ಡಿ 52 ಬೆಳಗಾವಿ 2018 


A 


(ಡಾ. ಜಿ. ಪರಮೇಶ 
ಉಪ ಮುಖ್ಯಮಂತ್ರಿ 


El 


